ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು 


) 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1877 

ಶ್ರೀ ಪ್ರದೀಪ್‌ ಶೆಟ್ಟರ್‌ 
15/03/2022 

ಮಾನ್ಯ ನಗರಾಭಿವೃದ್ಧಿ ಸಚಿವರು 


_ ಪಕ್ಕ ಉತ್ತರ 
(ಅ) ಹುಬ್ಬಳ್ಳಿ-ಧಾರವಾಡ ಮಹಾನಗರ 
ಪಾಲಿಕೆಯಲ್ಲಿ ಆಯ್ಕೆಯಾಗಿರುವ | ದಿನಾಂಕ:03/09/202! ರಂದು ಹುಬ್ಬಳ್ಳಿ-ಧಾರವಾಡ ಮಹಾ 
ಸದಸ್ಯರು ಪ್ರಮಾಣ ವಚನ ಸ್ಥೀಕಾರ | ನಗರಪಾಲಿಕೆಗೆ ಸಾರ್ವತ್ರಿಕ ಚುನಾವಣೆ ಜರುಗಿ, ಪಾಲಿಕೆಗೆ 
ತೆಗೆದುಕೊಳ್ಳದೇ ಇರುವುದು | ನೂತನವಾಗಿ 82 ಸದಸ್ಯರು ಆಯ್ಕೆಯಾಗಿರುತ್ತಾರೆ. ಮೇಯರ್‌ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಮತ್ತು ಉಪ ಮೇಯರ್‌ ಚುನಾವಣೆ ಜರುಗದಿರುವುದರಿಂದ 
(ಆ) | ಹುಬ್ಬಳ್ಳಿ-ಧಾರವಾಡ ಮಹಾನಗರ | ಸದಸ್ಯರು ಪ್ರಮಾಣ ವಚನ ಸ್ಪೀಕರಿಸಿರುವುದಿಲ್ಲ. 
ಪಾಲಿಕೆಯಲ್ಲಿ ಮೇಯರ್‌ ಮತ್ತು ಉಪ 
ಮೇಯರ್‌ ಆಯ್ಕೆಯಾಗದಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) 


ಸದಸ್ಯರ ಪ್ರಮಾಣ ವಚನ ಮತ್ತು 
ಮೇಯರ್‌ ಹಾಗೂ ಉಪ ಮೇಯರ್‌ 
ಆಯ್ಕೆ ವಿಳಂಬವಾಗಲು 
ಕಾರಣವೇನು? 


ಹುಬ್ಬಳ್ಳಿ-ಧಾರವಾಡ. ಬೆಳಗಾವಿ ಮತ್ತು ಕಲಬುರಗಿ ಮಹಾನಗರ 
ಪಾಲಿಕೆಗಳಲ್ಲಿ ಮೇಯರ್‌. ಮತ್ತು ಉಪಮೇಯರ್‌ ಸ್ಥಾನಗಳ 20ನೇ 


ಅವಧಿಯು ಮುಕ್ತಾಯಗೊಂಡಿದ್ದು, ನ್ಯಾಯಾಲಯ ಪ್ರಕರಣಗಳ |. 


ಕಾರಣ 2 ವರ್ಷ ವಿಳಂಬವಾಗಿರುತ್ತದೆ. ಈ ಬಗ್ಗೆ ಪರಿಶೀಲಿಸಿ, ಈ 
ಮಹಾನಗರ ಪಾಲಿಕೆಗಳಲ್ಲಿ, : ಮೇಯರ್‌ ಮತ್ತು ಉಪಮೇಯರ್‌ 
ಸ್ಥಾನಗಳಿಗೆ 2ನೇ ಅವಧಿಗೆ  ನಿಗದಿಪಡಿಸಲಾಗಿಸಿದ್ದ 
ಮೀಸಲಾತಿಯನ್ವಯ ಚುನಾವಣೆಗಳನ್ನು ನಡೆಸುವಂತೆ ಸರ್ಕಾರದ 
ಪತ್ರ ಸಂಖ್ಯೆನಅಇ 206 -ಎಂಎಲ್‌ಆರ್‌ 2021; ದಿನಾಂಕ: 
25/01/2022 ರಲ್ಲಿ ನಿರ್ದೇಶನ ನೀಡಲಾಗಿರುತ್ತದೆ. 


ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಗೆ ಮೇಯರ್‌ ಹಾಗೂ 
ಉಪ ಮೇಯರ್‌ ಚುನಾವಣೆ ಜರುಗಿಸುವ ಕುರಿತಂತೆ, ನೂತನವಾಗಿ 
ಆಯ್ಕೆಗೊಂಡ 82 ಸದಸ್ಯರ ಮೀಸಲಾತಿ ಹಾಗೂ ಪಕ್ಷದ 
ವಿವರಗಳನ್ನೊಳಗೊಂಡ ರಾಜ್ಯಪತ್ತವನ್ನು ಪೂರೈಸಲು ಆಯುಕ್ತರು, 
ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ ರವರು ಕೋರಿದ್ದು, 
ಅದರಂತೆ ವಿಶೇಷ ” ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನು 


| ಪ್ರಕಟಿಸಲಾಗಿದೆ. 


ಸಂಖ್ಯೆ ನಅಇ 24 ಎಲ್‌ಸಿಕ್ಯೂ 2022 


# (ಬಿ.ಎ. ಬಸವರಾಜ) ' 


ಮಾನ್ಯ ನಗರಾಭಿವೃದ್ಧಿ ಸಚಿವರು 


